ಕರ್ನಾಟಕ ವಿಧಾನ ಪರಿಷತು 


1) ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


2) ಸದಸ್ಯರ ಹೆಸರು 


1490 (1779) 
ಶ್ರೀ ಕವಟಗಿಮಠ ಮಹಾಂತೇಶ ಮಲ್ಲಿಕಾರ್ಜುನ 


 (ಪ್ಲಳೀಯ ಸಂಸ್ಥೆಗಳ ಕ್ಷೇತ್ರ) 


3) ಉತ್ತರಿಸುವ ದಿನಾಂಕ 
4) ಉತ್ತರಿಸುವವರು 


23.03.2020. | 
ಅರಣ್ಯ, ಪರಿಸರ ಮತ್ತು ಜೀವಿಶಾಸ್ತ್ರ ಸಚಿವರು. 


ತ್ರ ಪ್ರಶ್ನೆ ಉತ್ತರ 

ಸಂ. ಪ್ರಶ್ನ ಲ 

ಅ) | ರಾಜ್ಯದ ಬಂಡೀಪುರ ಅಭಯಾರಣ್ಯದ 5 ಭಾಗಗಳಲ್ಲಿ 
ಎಲಿವೇಟೆಡ್‌ ರಸ್ತೆ ನಿರ್ಮಾಣದ ಬಗ್ಗೆ ಸರ್ಕಾರದ ತಂತ ಯಾವನ ಪಿಸಾಂಧಡದೆವಲ್ಲೂ, 
ನಿಲುವೇನು; | 

ಆ) | ಎಲಿವೇಟೆಡ್‌ ರಸ್ತೆ ನಿರ್ಮಾಣ ಮಾಡಿದಲ್ಲಿ ಈಗ | ಬಂಡೀಪುರ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ರಾತ್ರಿ ವೇಳೆ ವಾಹನಗಳ 
ಇರುವ ರಾತ್ರಿ ಸಂಚಾರ " ನಿಷೇಧವನ್ನು | ಸಂಚಾರವನ್ನು ನಿಷೇಧಿಸಿರುವ ವಿಷಯಕ್ಕೆ ಸಂಬಂಧಿಸಿದಂತೆ 
ತೆರವುಗೊಳಿಸಲಾಗುವುದೇ, "| ಮಾನ್ಯ ಸರ್ವೋಚ್ಛ ನ್ಯಾಯಾಲಯದಲ್ಲಿ ಪ್ರಕರಣ ಬಾಕಿ ಇರುತ್ತದೆ. 

; ಆದ್ದರಿಂದ: ರಾತ್ರಿ ಸಂಚಾರವನ್ನು ನಿಷೇಧಿಸಿರುವುದನ್ನು 
ತೆರವುಗೊಳಿಸುವ ಪ್ರಶ್ನೆಯೇ ಉದ್ಭವಿಸುವುದಿಲ್ಲ. 

ಇ) | ಬಂಡೀಪುರ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ರಾತ್ರಿ ವೇಳೆ | ಬಂಡೀಪುರ ರಾಷ್ಟ್ರೀಯ ಹೆಬ್ದಾರಿಯಲ್ಲಿ ರಾತ್ರಿ ವೇಳೆ ವಾಹನಗಳ 
ವಾಹನ ಸಂಚಾರ ಮರು ಆರಂಭಕ್ಕೆ ಕೇರಳ | ಸಂಚಾರ ನಿಷೇಧಿಸಿರುವುದನ್ನು ಯಥಾಸ್ಥಿತಿಯಲ್ಲಿ : 
ಸರ್ಕಾರ ಕೇಂದ್ರ ಸರ್ಕಾರದ .ಮೇಲೆ ಒತ್ತಡ | ಮುಂದುವರಿಸುವಂತೆ ಕೋರಿ ಮಾನ್ಯ ಸರ್ವೋಚ್ಚ ನ್ಯಾಯಾಲಯಕ್ಕೆ 


ಹೇರುತ್ತಿದ್ದು, ಈ ಕುರಿತು ಸರ್ಕಾರ ಯಾವ 


ತೀರ್ಮಾನ ಕೈಗೊಂಡಿದೆ? 


ಅಫಿಡವಿಟ್‌ ಸಲ್ಲಿಸಲಾಗಿದೆ. 


ಸಂಖ್ಯೆ: ಅಪಜೀ 79 ಎಫ್‌ ಡಬ್ಲ್ಯೂ ಎಲ್‌ 2020 


ಬು 4 
NN 


(ಆ ನಿಂಃ 


ಅರಣ್ಯ, ಪರಿಸರ ಮತ್ತು ಜೀವಿಶಾಸ್ತ್ರ ಸಚಿವರು 


